ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 
2. ಸದಸ್ಯರ ಹೆಸರು 

3. ಉತ್ತರಿಸುವ ಸಚಿವರು 

4. ಉತ್ತರಿಸಬೇಕಾದ ದಿನಾಂಕ 


741 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


ತೋಟಗಾರಿಕೆ ಸಚಿವರು 


17-12-2018 


ಪ್ರಶ್ನೆ 


ರಾಜ್ಯದ ಉತ್ತರ ಕರ್ನಾಟಕ 
ಭಾಗದಲ್ಲಿ ಅತಿ ಹೆಚ್ಚು 
ತೋಟಗಾರಿಕೆ ಬೆಳೆಗಳನ್ನು 
ಬೆಳೆಯುತ್ತಿದ್ದು, ಬೆಳೆದ ಫಸಲಿಗೆ 
ಬಹಳ ಸಂದರ್ಭದಲ್ಲಿ ನ್ಯಾಯ 
ಸಮ್ಮತ ಬೆಲೆ ಸಿಗದೆ ರೈತರು 
ಸಮಸ್ಯೆಗಳನ್ನು 
ಎದುರಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ ಗಮನಕ್ಕೆ ಬಂದಿದೆ. 


ಈ ಭಾಗದಲ್ಲಿ ಕಳೆದ 3 ವರ್ಷದ 
ಅವಧಿಯಲ್ಲಿ ತೋಟಗಾರಿಕೆ 
ಬೆಳೆಗಳಾದ ದ್ರಾಕ್ಷಿ ಬಾಳಿಂಬೆ, 
ಸಪೋಟ ಹಾಗೂ ಇತರೆ ಬೆಳೆಗಳ 
ಉತ್ಪಾದನೆಯ ಪ್ರಮಾಣದ 
ಮಾಹಿತಿ ಒದಗಿಸುವುದು: 


ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ 3 ವರ್ಷದ ಅವಧಿಯಲ್ಲಿ 


ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ, ದಾಳಿಂಬೆ, ಸಪೋಟ ಹಾಗೂ ಇತರೆ ಬೆಳೆಗಳ 
ಉತ್ಪಾದನೆಯ ಪ್ರಮಾಣದ ಮಾಹಿತಿಯು ಈ ಕೆಳಕಂಡಂತಿದೆ. 


ಉತ್ಪಾದನೆ: ಲಕ್ಷ ಮೆಟ್ರಿಕ್‌ ಟನ್ನುಗಳಲ್ಲಿ 


ವರ್ಷವಾರು ದ್ರಾಕ್ಷಿ ದಾಳಿಂಬೆ ಸಪೋಟ ಇತರ ಹಣ್ಣಿನ | ಉತ್ತರಕರ್ನಾಟಕ 
9 ಭಾಗದ ಒಟ್ಕಾರೆ 
2014-15 3.13 0.84 1.16 17.56 22.69 
2015-16 3.07 1.16 1.09 17.26 22.58 
2016-17 3.40 1.34 0.98 19.20 24.93 
ಒಟ್ಟು 9.60 3.34 3.23 54.02 70.20 


ಈ ಒಟ್ಟು ಉತ್ಪಾದನೆಯಲ್ಲಿ 
ಸ್ಥಳೀಯವಾಗಿ ಉಪಯೋಗಿಸಿದ, 


ಹೊರ ರಾಜ್ಯಗಳಿಗೆ ಹಾಗೂ ಹೊರ 


ಕರ್ನಾಟಕದಿಂದ ಕಳೆದ ಮೂರು ವರ್ಷಗಳಲ್ಲಿ ಹೊರ ರಾಷ್ಯ 


ತೋಟಗಾರಿಕೆ ಉತ್ಪನ್ನಗಳನ್ನು ರಪ್ತು ಮಾಡಲಾದ ಉತ್ಪನ್ನದ ಮೌಲ್ಯವು 
ರೂ,1,211.03 ಕೋಟಿಗಳಿದ್ದು, ವರ್ಷವಾರು ವಿವರಗಳು ಈ ಕೆಳಕಂಡಂತಿದೆ, 


ರಾಷ್ಟ್ರಗಳಿಗೆ ಮಾರಾಟ Ee 
ಮಾಡಲಾದ ಪ್ರಮಾಣದ ಬೆಲೆಯ ರ್ತ ಮಾಡಲಾದ ಸಆಟಸಾರಿಕ 
ಕ್ರಮಸಂ. ವರ್ಷ ಉತ್ಪನ್ನಗಳ ಒಟ್ಟು ಮೌಲ್ಯ 
3 ವರ್ಷದ ಮಾಹಿತಿ 
(ರೂ. ಕೋಟಿಗಳಲ್ಲಿ) 
ಒದಗಿಸುವುದು. Ney 2016-17 497.51 
2. 2017-18 478.51 
3 2018-19 235.01 
ಒಟ್ಟು 1211.03 
(ಮೂಲ: ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ (TPC) 
ಒಟ್ಟು ಉತ್ಪಾದನೆಯಲ್ಲಿ ಸ್ಥಳೀಯವಾಗಿ ಉಪಯೋಗಿಸಿದ ಹಾಗು ಹೊರ 
ರಾಜ್ಯಗಳಿಗೆ ಸರಬರಾಜು ಆಗಿರುವ ಉತ್ಪನ್ನಗಳ ಪ್ರಮಾಣದ ಅಂಕಿ ಅಂಶಗಳ 
ಮಾಹಿತಿ ಲಭ್ಯವಿರುವುದಿಲ್ಲ. 
ಈ ಫಸಲನ್ನು ಮಾರಾಟ] ತೋಟಗಾರಿಕೆ ಬೆಳೆಗಳನ್ನು ಮಾರಾಟ ಮಾಡುವಾಗ ಮಧ್ಯವರ್ತಿಗಳಿಂದ 


ಮಾಡುವಾಗ ಮಧ್ಯವರ್ತಿಗಳಿಂದ 
ಬೆಳೆಗಾರರಿಗೆ ಆಗುವ ಹಾನಿಯನ್ನು 
ತಪ್ಪಿಸಲು, ನ್ಯಾಯ ಸಮ್ಮತ ಬೆಲೆ 


ಒದಗಿಸಲು ಹಾಗೂ ಈ 
ಹಣ್ಣುಗಳ ಸಂಸ್ಕರಣ 
ಕೇಂದ್ರಗಳನ್ನು ಸ್ಥಾಪಿಸಲು 


ಸರ್ಕಾರ ಏನು ಕ್ರಮ ಕೈಗೊಳ್ಳದೆ? 


ಬೆಳೆಗಾರರಿಗೆ ಆಗುವ ಹಾನಿಯನ್ನು ತಪ್ಪಿಸಲು, ನ್ಯಾಯ ಸಮ್ಮತ ಬೆಲೆ ಒದಗಿಸಲು 
ಸರ್ಕಾರ ಈ ಕೆಳಕಂಡಂತೆ ಕ್ರಮಗಳನ್ನು ಕೈಗೊಂಡಿರುತ್ತದೆ, 

1. ತೋಟಗಾರಿಕೆ ಇಲಾಖೆಯ ಅಂಗ ಸಂಸ್ಥೆಯಾದ ಹಾಪ್‌ ಕಾಮ್ಸ್‌ ಸಂಸ್ಥೆಯ 
ಮೂಲಕ ಸದಸ್ಯ ರೈತರಿಂದ ನೇರವಾಗಿ ತೋಟಗಾರಿಕೆ ಉತ್ಪನ್ನಗಳನ್ನು 
ನ್ಯಾಯಯುತ ಬೆಲೆಯಲ್ಲಿ ಖರೀದಿಸಿ ಗ್ರಾಹಕರಿಗೆ ಹಾಪ್‌ ಕಾಮ್ಸ್‌ ಕೇಂದ್ರಗಳ 
ಮುಖಾಂತರ ಮಾರಾಟ ಮಾಡಲು ಕ್ರಮವಹಿಸಲಾಗುತ್ತಿದೆ. 

ಮಾವು ಅಭಿವೃದ್ಧಿ ಮಂಡಳಿ, ದ್ರಾಕ್ಷರಸ ಮಂಡಳಿ, ಲಿಂಬೆ ಮಂಡಳಿ, ಮತ್ತು 
ಸಾಂಬಾರು ಮಂಡಳಿಗಳ ಮುಖಾಂತರ ಮೇಳಗಳು, ಸ್ಥಳೀಯ ಮಾರುಕಟ್ಟೆ 
ಮತ್ತು ವಿದೇಶಿ ರಪ್ತು ಮಾರುಕಟ್ಟೆ ವ್ಯವಸ್ಥೆಗೆ 
ಕಲ್ಪಿಸಿಕೊಡಲಾಗುತ್ತಿದೆ. 

ಕೆಪೆಕ್‌, ಅಪೆಡಾ, ಕರ್ನಾಟಕ ಕೃಷಿ ವ್ಯವಹಾರ ಅಭಿವೃದ್ಧಿ ಮಂಡಳಿ 
(ೆಎಬಿಡಿಸಿ), ಕೇಂದ್ರ (|FAB} 
ಮುಖಾಂತರ ವ್ಯವಸ್ಥೆಗೆ ಅವಕಾಶ 


ಅವಕಾಶ 


ಅಂತರಾಷ್ಟ್ರೀಯ ಪುಷ್ಪ ಹರಾಜು 


ರಫ್ತು ಮಾರುಕಟ್ಟೆ 
ಕಲ್ಪಿಸಿಕೊಡಲಾಗುತ್ತಿದೆ. 

ರೈತ ಉತ್ಪಾದಕ ಸಂಸ್ಥೆ (೯P೦)ಯ ಮೂಲಕ ರೈತ ಸದಸ್ಯರು ಬೆಳೆದ 
ಉತ್ಪನ್ನಗಳಿಗೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತದೆ. 
ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ 
ಯೋಜನೆ (PPP-1೦) ಯಡಿ ರೈತರು ಬೆಳೆಯುವ ಬೆಳೆಗಳಿಗೆ ಸೂಕ್ತ 
ಮಾರುಕಟ್ಟಿ ಒದಗಿಸಲು ಗ್ರಾಮಮಟ್ಟದಲ್ಲಿ ರೈತರನ್ನೊಳಗೊಂಡ 


ಗುಂಪುಗಳನ್ನು ರಚಿಸಿ, ನೇರವಾಗಿ ರೈತರಿಂದ ಖರೀದಿಸಿ ಖಾಸಗಿ 
ಸಹಭಾಗಿತ್ವದಡಿ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. 
ಹಣ್ಣುಗಳನ್ನು ಮತ್ತು ಇತರೆ ತೋಟಗಾರಿಕೆ ಬೆಳೆಗಳನ್ನು ಸಂಸ್ಕರಣೆಗೆ 

ಉತ್ತೇಜಿಸಲು ಸರ್ಕಾರದ ವತಿಯಿಂದ ಈ ಕೆಳಕಂಡ ಕ್ರಮಗಳನ್ನು 

ಕೈಗೊಳ್ಳಲಾಗಿದೆ. 

1. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ತೋಟಗಾರಿಕೆಯಲ್ಲಿ 
ಕೊಯ್ಲೋತ್ತರ ನಿರ್ವಹಣೆ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕಾರ್ಯಕ್ರಮ, 

* ಪ್ರಾಥಮಿಕ ಸಂಸ್ಕರಣಾ ಘಟಕಗಳಿಗೆ ಶೇ. 40 ರಂತೆ ಗರಿಷ್ಟ ಒಟ್ಟು ಘಟಕ 
ವೆಚ್ಚ ರೂ 25.00 ಲಕ್ಷಗಳಿಗೆ ಗರಿಷ್ಟ ರೂ. 10.00 ಲಕ್ಷಗಳವರೆಗೆ 
ಸಹಾಯಧನ ನೀಡಲಾಗುತ್ತಿದೆ, 

« ಸಂಸ್ಕರಣಾ ಮತ್ತು ಮೌಲ್ಯವರ್ದನ ಘಟಕಗಳಿಗೆ ಶೇ. 25 ರಂತೆ ಗರಿಷ್ಟ 


ಒಟ್ಟು ಘಟಕ ವೆಚ್ಚ ರೂ 200.00 ಲಕ್ಷಗಳಿಗೆ ಗರಿಷ್ಟ ರೂ. 50.00: 


ಲಕ್ಷಗಳವರೆಗೆ ಸಹಾಯಧನ ನೀಡಲಾಗುತ್ತಿದೆ. 

* ಪ್ಯಾಕ್‌ ಹೌಸ್‌ ಘಟಕಕ್ಕೆ ಶೇ. 50 ರಂತೆ ಒಟ್ಟು ಘಟಕ ವೆಚ್ಚ ರೂ 4.00 
ಲಕ್ಷಗಳಿಗೆ ಗರಿಷ್ಟ ರೂ, 2.00 ಲಕ್ಷಗಳವರೆಗೆ ಸಹಾಯಧನ ನೀಡಲಾಗುತ್ತಿದೆ, 

2. ಸಮಗ್ರ ತೋಟಗಾರಿಕ ಅಬಿವೃದ್ಧಿ ಯೋಜನೆಯಡಿ ಕೇಂದ್ರ ಸರ್ಕಾರದ 
ಯೋಜನೆಗಳಾದ ಗ್ಹHM/NHB/CDB ವತಿಯಿಂದ ಶೇ.40 ರಷ್ಟು 
ಸಹಾಯಧನ ಪಡೆದ ಪ್ರಾಥಮಿಕ ಸಂಸ್ಕರಣಾ ಘಟಕಗಳಿಗೆ, ಕೇಂದ್ರ ಹಾಗೂ 
ರಾಜ್ಯ ಸರ್ಕಾರದ ಒಟ್ಟು ಸಹಾಯಧನ ಸೇರಿ ಶೇ.50 ರಷ್ಟು ಮೀರದಂತೆ 
ಗರಿಷ್ಠ ರೂ.10.00 ಲಕ್ಷಗಳವರೆಗೆ ಸಹಾಯಧನ ನೀಡಲಾಗುತ್ತಿದೆ, 

3. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ಯೋಜನೆಯಡಿ 

* ಸಮಗ್ರ ಸಂಸ್ಕರಣಾ ಘಟಕಗಳಿಗೆ ಶೇ, 35 ರಂತೆ ಗರಿಷ್ಟ ಒಟ್ಟು ಘಟಕ 
ವೆಚ್ಚ ರೂ 145.00 ಲಕ್ಷಗಳಿಗೆ ಗರಿಷ್ಟ ರೂ, 50.75 ಲಕ್ಷಗಳವರೆಗೆ 
ಸಹಾಯಧನ ನೀಡಲಾಗುತ್ತಿದೆ. 

« ಸಮಗ್ರ ಪ್ಯಾಕ್‌ ಹೌಸ್‌ ಘಟಕಕ್ಕೆ ಶೇ, 35 ರಂತೆ ಒಟ್ಟು ಘಟಕ ವೆಚ್ಚ 
ರೂ 50.00 ಲಕ್ಷಗಳಿಗೆ ಗರಿಷ್ಟ ರೂ. 17.50 ಲಕ್ಷಗಳವರೆಗೆ ಸಹಾಯಧನ 


ನೀಡಲಾಗುತ್ತಿದೆ. 


ಸಂಖ್ಯೆ: ತೋಇ 432 ತೋಇವಿ 2018 


